a 
ಕರ್ನಾಟಿಕ ವಿಧಾನ ಪರಿಷತ್ತು 
ನೂರ ನಲವತ್ತ ಮೂರನೆಯ ಅಧಿವೇಶನದ ಮುಂದುವರೆದ ಉಪವೇಶನ 
ಚುಕೆ, ಗುರುತಿನ ಪ್ರಶ್ನೆ 

ದಿನಾ೦ಕ: 12-03-2021 ಪುಶ್ನೆ ಸ೦ಖ್ಯೆ: 160 (1147) 
ಸದಸ್ಯರ ಹೆಸರು ಮತ್ತು ಕ್ಲೇತ್ರ: ಶ್ರೀಮತಿ ಎಸ್‌. ವೀಣಾ ಅಚ್ಚಯ್ಯ (ವಿಧಾನ ಸಭೆಯಿಂದ ಚುನಾಯಿತರಾದವರು) 
ಉತ್ತರ ನೀಡಬೇಕಾದ ದಿನಾ೦ಕ: 12-03-2021 
ಉತ್ತರಿಸುವ ಸಚಿವರು: ತೋಟಗಾರಿಕೆ ಮತ್ತು ರೇಷ್ಮೆ ಸಚಿವರು 
ವಿಷಯ : ರಾಜ್ಯದ ಕಾಫಿ ಬೆಳೆಗಾರರಿಗೆ ಸಿಗುತ್ತಿರುವ ಸವಲತ್ತುಗಳ ಬಗ್ಗೆ 

(ಅ) ರಾಜ್ಯದ ಕಾಫಿ ಬೆಳೆಗಾರರಿಗೆ ರಾಜ್ಯ ಸರ್ಕಾರ, ಕೇ೦ದ್ರ ಸರ್ಕಾರ ಮತ್ತು ಕೇಂದ್ರ ಕಾಥಛಿ 

ಮಂಡಳಿಯಿಂದ ದೊರೆಯುತ್ತಿರುವ ಸಹಾಯ ಧನ, ಪ್ರೋತ್ಸಾಹ ಧನ, ಸಾಲ ಹಾಗೂ ಇತರೇ 

ಸೌಲಭ್ಯಗಳೇನು; (ಸಂಪೂರ್ಣ ಹಾಗೂ ವಿವರವಾದ ಮಾಹಿತಿಯನ್ನು ನೀಡುವುದು) 

(ಆ) ರಾಜ್ಯದ ಕಾಣಿ ಬೆಳೆಗಾರರಿಗೆ 2017-18 ರಿಂದ 2019-20 ರವರೆಗೆ ಈ ಎಲ್ಲಾ ರೀತಿಯ ಸಹಾಯ 

ಧನ, ಪ್ರೋತ್ಸಾಹ ಧನ, ಸಾಲ ಹಾಗೂ ಇತರೆ ಸೌಲಭ್ಯಗಳ ಮೂಲಕ ದೊರೆತಿರುವ ಆರ್ಥಿಕ 

ನೆರವಿನ ವಿವರಗಳೇನು; (ವರ್ಷವಾರು ಸಂಪೂರ್ಣ ಮಾಹಿತಿ ನೀಡುವುದು) 

(ಇ) ಈ ಎಲ್ಲಾ ಸೌಲಭ್ಯಗಳನ್ನು 2020-21ನೇ ಆರ್ಥಿಕ ವರ್ಷದಲ್ಲೂ ಸಂಪೂರ್ಣವಾಗಿ 


ನೀಡಲಾಗಿದೆಯೇ ಅಥವಾ ಕೆಲವು ಸೌಲಭ್ಯಗಳನ್ನು ರದ್ದಪಡಿಸಲಾಗಿದೆಯೇ; 
ರದ್ದುಪಡಿಸಿದ್ದಲ್ಲಿ ಅದಕ್ಕೆ ಕಾರಣಗಳೇನು? 


